ಶ್ರೀ ವಿಜಯದಾಸವರ್ಯ 
ವಿರಚಿತ 


ದತ್ತಾವತಾರಸ್ಫೋತ್ರ ಸುಳಾದಿ 





ಸಂಪಾದಕ ' ಅರವಿಂದಲೋಚನ 


ಶ್ರೀ ವಿಜಯದಾಸವರ್ಯ 


ವಿರಚಿತ 


ದತ್ತಾವತಾರಸ್ರ್ತೋತ್ರ 
ಸುಳಾದಿ 


(ಭಗವಾನ್‌ ದತ್ತಾತ್ರೇಯ ಕರಿತಾದ ಸುಳಾದಿ) 


ಸಂಪಾದಕ : ಅರವಿಂದಲೋಚನ 


1೭11'01 11೧11101 


ಗತಶಾಲಿವಾಹನಶಕ ೧೯೪೨ ಚಾಂದ್ರಮಾನ 
ಶಾರ್ವರೀನಾಮ ಸಂವತ್ಸರದ 
ಹೇಮಂತ ಖುತುವಿನ ಮಾರ್ಗಶೀರ್ಷ ಮಾಸದ 
ಕೃಷ್ಣ ಪಕ್ಷದ ದ್ವಿತೀಯಾ ತಿಥಿಯಂದು ಈ ಗ್ರಂಥವು ಪ್ರಕಟ 


ಣ 


1೭11'051 11೧1111601 


1211011 11೮11101 


ರಾಗ : ಮಲಯಮಾರುತ 


ಧ್ರುವತಾಳ 
ದತ್ತಾ ಯೋಗೀಶ ಯೋಗಿ ಯೋಗಶಕ್ತಿಪ್ರದ 
ದತ್ತಾ ಪ್ರಣತರಿಗೆ ಪ್ರಣವಪ್ರತಿಪಾದ್ಯ 
ದತ್ತ ಸ್ವತಂತ್ರದಿಂದ ಜಗಕೆ ಸತ್ಕರ್ಮ ಪ್ರ - 
ದತ್ತ ಮಾಡಿಕೊಡುವ ದೀಪ್ತಾ ಚೂಡಾ 
ದತ್ತಾ ಚೇರಾಂಬರಗೇಯಾ ವಲ್ಕಲವಾಸ 
ದತ್ತಾ ದುರ್ವಾಸ ಚಂದ್ರ ಸಹಭವ ಭವ್ಯಹಂಸಾ 
ನಿತ್ಯ ಪ್ರಕೃತಿ ರಮಣಾ ಮೂಲಮೂರ್ತಿ 
ಅತ್ರಿನಂದನ ಕೃಷ್ಣಾಂಜನ ಬ್ರಹ್ಮಸೂತ್ರ ಪ - 
ವಿತ್ರ ಧಾರಣದೇವಾ ದೇವವಂದ್ಯಾ 
ಸತ್ಯಕ್ರಿಯಾ ಸತತ ಸಾವಿರ ಹಸ್ತವರದ 
ದೈತ್ಯ ಮೋಹಕ ರೂಪಾ ಘನ ಪ್ರತಾಪಾ 


1೭11'041 11೧11101 


ಅತ್ಯಂತ ಜಗದ್ಭರಿತಾ ಜನನಾದಿ ಶೂನ್ಯ ಸ - 
ರ್ವೋತ್ತಮ ಮಹಾ ಪ್ರಭುವೆ ಸ್ವಪ್ರಭಾವಾ 
ಕೀರ್ತಿ ಪಾವನವಪುಷ ವೈಕುಂಠವಾಸ ತಪೋ - 
ವಿತ್ತ ಸುಚಿತ್ತಾ ಸಚ್ಚಿದಾನಂದಾತ್ಮಾ ಉತ್ತುಂಗ - 
ವ್ಯಾಪ್ತ ಗೋಪ್ತಾ ಪ್ರಾಪ್ತಾ ಸಂತೃಪ್ತಾ 
ತಪ್ಪಾಂಚನಗಾತ್ರಾ ನಿರ್ಜರಾಪ್ತಾ 


ಚಿತ್ರ ವಿಚಿತ್ರ ಕರ್ಮ ವಿಜಯವಿಟ್ಠಲರೇಯ 
ದತ್ತಾವತಾರ ಭಗದತ್ತಾಯುಧಧಾರಿ ॥ 1॥ 


ಮಟ್ಟ ತಾಳ 
ದತ್ತ ಜ್ಞಾನದತ್ತಾ ದತ್ತ ಭಕುತಿದತ್ತಾ 
ದತ್ತ ಶ್ರವಣದತ್ತಾ ದತ್ತ ಮನನದತ್ತಾ 


ದತ್ತ ದಾನದತ್ತಾ ದತ್ತಾ ಸಾಧನದತ್ತಾ 


1೭11'01 11೧11101 


ದತ್ತ ಚಿತ್ತದತ್ತಾ ದತ್ತವಿರಕ್ತಿ ದತ್ತಾ 
ದತ್ತ ಮಾರ್ಗದತ್ತಾ ದತ್ತಾ ದತ್ತಾ ಇಷ್ಟದತ್ತಾ 
ದತ್ತ ಸರ್ವದತ್ತಾ ದತ್ತ ಭೋಗದಷತ್ತಾ 
ದತ್ತಾನಂದದತ್ತಾ ದತ್ತ ತನ್ನನೆದತ್ತಾ ದತ್ತಾತ್ರೇಯ 
ದತ್ತ ಮೂರುತಿ ನಮ್ಮ ವಿಜಯವಿಟ್ಟಲರೇಯ 
ದತ್ತನೆಂದವನಿಗೆ ದತ್ತ ಮಗನಾಹಾ ॥ 2॥ 


ತ್ರಿವಿಡಿತಾಳ 


ಎಣಿಸಿ ಪೇಳುವನಾರು ನಿನ್ನ ಸ್ವಭಾವವಾ 
ಅನುಸೂಯ ವರಸೂನು ಕರ್ದಮ ದ್‌ೌಹಿತ್ರ 
ಗುಣಸಿ ಕೊಂಡಾಡಿದ ಜನರಿಗೆ ಭೀತಿ ಕರ್ಮಾ 
ಜನಿಸುವ ಬಗೆಯಿಲ್ಲ ಇಳಿಯೊಳಗೆ 
ನೆನೆಸಿದವರ ಮಸ್ತಕದಲ್ಲಿ ಸುಳಿವ 


1೭11'01 11೧11101 


ಮನಸಿಜ ಜನಕ ಜಗನ್ಮೋಹನಾ 
ಕನಸಿನೊಳಾದರೂ ಕಳವಳಿಕಿಯಿಂದಾಡೆ 
ಮನ ಸೂರೆಗೊಡುವಾನು ಮಂದಹಾಸಾ 
ಅನುಸರಿಸಿ ತಿರುಗುವ ಭಕ್ತರೊಡನೆ ದತ್ತಾ 
ಘನ ಶುದ್ಧಾತ್ಮನು ಕಾಣೊ ಗೌರವರ್ಣಾ 
ಉಣಿಸುವ ತನ್ನಯ ನಾಮಾಮೃತವ ವ - 
ಕ್ಕಣಿಸುವಂತೆ ನಿತ್ಯ ಪ್ರೇರಿಸುವಾ 
ಜನ ಸುಮ್ಮನಿರದಲೆ ಜಪಿಸಿ ಈತನ ನಾಮಾ 
ಮಣಿ ಸಾರಿಸಾರಿಗೆಲಿ ಎಣಿಕೆ ಗೈಯೊ 
ಗುಣ ಸಾರಾತರ ನಮ್ಮ ವಿಜಯವಿಠ್ಠಲರೇಯ 


ಮನಸಿನೊಳಗೆ ನಿಲುವಾ ನಂಬಿದವಗೆ ದತ್ತಾ ॥ 3 ॥ 
ಅಟ್ಟತಾಳ 
ಯೋಗಾಸನಾ ಅಕ್ಷಮಾಲಾ ಜ್ಞಾನ ಮುದ್ರ 


1೭11'01 11೧11101 


ಯೋಗಶಾಸ್ತ್ರ ಕರ್ತ ವರ್ತಮಾನಕಾಲ 
ಭೂಗೋಲ ಚರಿಸುವ ಬ್ರಹ್ಮಚರ್ಯಧಾರ್ಯಾ 
ಶ್ರೀಗುರು ಅಜಗುರು ಸರ್ವಜಗದ್ಗುರು 
ಭಾಗೀರಥಿ ತೀರ ಬದರಿನಿವಾಸ ಅ - 
ಯೋಗ ಕರ್ಮಹಾರಿ ದತ್ತ ದಾನವರಿಗೆ 
ಭೋಗ ಶಾಯಿ ಮುಕ್ತಾಭೋಗ ಭಾಗಾಧೇಯಾ 
ಭಾಗ ತ್ರಯಗುಣ ನಾಶ ಗುಣಾಂಬುಧಿ 
ರಾಗವಿದೂರ ಸರಾಗ ಮಣಿ ನಖಾ 
ಪೂಗರ್ಭನೆನಿಸುವ ಈ ತನ್ನ ತಾತನ್ನ 
ಆಗಸದಲಿ ನೋಡಿ ತಾತನ್ನ ಐಶ್ವರ್ಯ 
ಯಾಗಾ ತೀರ್ಥಯಾತ್ರಿ ನಾನಾ ಪುಣ್ಯ ಸಂ - 
ಯೋಗದಿಂದಧಿಕ ದತ್ತನ ಸ್ಮರಣೆ ಒಮ್ಮೆ 
ಜಾಗು ಮಾಡದೆ ಮಾಡೆ ಮುದದಿ ಬಂದೊದಗೋದು 
ಜಾಗರತನದಿಂದ ಮಹಪುಣ್ಯ ಪ್ರತಿದಿನ 


1೭11'041 11೧11101 


ಸಾಗರ ಮಂದಿರ ವಿಜಯವಿಟ್ಟಲ ಭವ - 
ರೋಗದ ವೈದ್ಯ ವೈಲಕ್ಷಣ್ಯ ॥ 4॥ 


ಆದಿತಾಳ 


ಜಯ ಜಯವೆಂದು ದತ್ತಮಂತ್ರವ 
ನಯಮತಿಯಿಂದ ಜಪಿಸಲು 
ತ್ರಯ ಪರಿಚ್ಛೇದಕ ಛೇದನಾ 
ಭಯಪರ್ವತ ವಿಭೇದನಾ 
ಅಯುತದುರಿತ ರೋದನಾ 
ಕ್ಷಯರಹಿತ ಸನ್ಮೋದನಾ 
ಜಯಜಯವೆಂದು ದತ್ತಾ ಮಂತ್ರಾ 
ಪ್ರಿಯವಾಗಿಪ್ಪದು ಗತಿಲಬ್ಬಾ 


1೭11'01 11೧11101 


ಲಯವಾಗುವದು ಪ್ರಾರಬ್ಬಾ 
ಜಯಜಯವೆನ್ನನೊ ಬಲುಲಬ್ಬಾ 
ತ್ರಯ ಜಗದೊಳವನೆ ತಬ್ಬಾ 

ಸುಯತಿಗಳು ನುಡಿದ ಶಬ್ಧ್ದಾ 

ಪಯಳಾಯಂತಿದೆ ನೋಡಬ್ಬಾ 


ದಯಪೂರ್ಣ ನಮಗೆ ವಿಜಯವಿಠ್ಠಲ ದತ್ತ 
ಬಯಕೆ ಕೊಡುವದು ಒಲಿದು ಬಿಡಬ್ಬ ಅಬ್ಬಾ ॥ 5॥ 


ಜತೆ 


ದತ್ತ ಪ್ರಧಾನ ವಿದ್ಯಾ ಸಪ್ರದಾತಾ ಪಾರ - 


ತಂತ್ರರಹಿತ ವಿಜಯವಿಟ್ಟಲ ಪ್ರಜ್ಞಾ ॥ 


1೭11'01 11೧11101 


ಶ್ರೀ ಕೃಷ್ಣಾರ್ಪಣಮಸ್ತು|॥ 
ಶ್ರೀ ಮಧ್ಭೇಶಾರ್ಪಣಮಸ್ತು॥| 


1೭11'051 11೧1111601 


